| ಕರ್ನಾಟಿಕ ವಿಧಾನ ಪರಿಷತ್ತು . 
Ve. p | ಗ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 93 
- ಮ ಶ್ರೀ" ಎನ್‌. ವಸ್‌. ಯೋಸ್‌ರಾಜು i ಭಿಧಾನಸಭೆಯಿಂದ ; 
ಮಾನ್ಯ 'ಸದಸ್ಯರ ಹೆಸರು. ಚುನಾಯಿತರಾದವರು) 
ವಿಷಯ ರಾಯಚೂರಿನ ಪ್ರಾಚೀನ ಕೋಟೆ" ಅಭಿವೃದ್ಧಿ ಬಣ್ಣ. 
. ಉತ್ತರಿಸುವ ದಿನಾಂಕ 15-07-2019. 
ಉತ್ತರಿಸುವ ಸಚಿವರು ಪ್ರವಾಸೋದ್ಯಮ ಹಾಗೂ ರೇಷ್ಮೆ ಇಲಾಖೆ ಸಚಿವರು 
ಕ್ರ: ಸಾಕ J SE 
ಅ) 1 ರಾಯಚೂರಿನ ಪಾಚೀನ ಕೋಟೆ ಬಂದಿದೆ. 


Ke) 


' ಅಭಿವೃದ್ದಿಗಾಗಿ ಸರ್ಕಾರ ತೆಗೆದುಕೊಂಡ 
ಲ" 


ಕ್ರಮಗಳೇನು ಸದರಿ ಕೋಟೆಯ 
ಅಭಿವೃದ್ಧಿಗೆ 2015-16ನೇ ಸಾಲಿನಲ್ಲಿ 
ನಾಲ್ಕು ಕೋಟಿ ರೂಪಾಯಿಗಳು 
ಮಂಜೂರಾಗಿದ್ದು, ಅದನ್ನು 
ಉಪಯೋಗಿಸದೇ ಇರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ' ಹಾಗಿದ್ದಲ್ಲಿ, 
ಸರ್ಕಾರ ಈ ಬಗ್ಗೆ ತೆಗೆದುಕೊಂಡ 
ಕ್ರಮಗಳೇನು; | 


ರಾಯಚೂರು ನಗರದಲ್ಲಿರುವ ಪುರಾತನ 
ಕೋಟೆಯನ್ನು ಪುನಶ್ಲೇತನಗೊಳಿಸಿ ಪ್ರವಾಸಿ 
ತಾಣವನ್ನಾಗಿ ಅಭಿವೃದ್ಧಿಪಡಿಸುವ ಕಾಮಗಾರಿಯನ್ನು 
ರೂ.450.00 ಲಕ್ಸಗಳ ಅಂದಾಜು ವೆಚ್ಚದಲ್ಲಿ 


ಲೋಕೋಪಯೋಗಿ ಇಲಾಖೆ, ರಾಯಚೂರು ರವರ 
ಮೂಲಕ ಕೈಗೊಳ್ಳಲು ಸರ್ಕಾರ ದಿನಾಂಕ 30-03- 
2016ರ ಅದೆಸಶದಲ್ಲೆ ಅನುಮೋದನೆ ನೀಡಿರುತ್ತದೆ. ಈ 
ಸಂಬಂಧ ರೂ.200.00 ಲಕ್ಷಗಳನ್ನು ಜಿಲ್ಲಾಧಿಕಾರಿ, 
ಹಾಗೂ ಅಧ್ಯಕ್ಟರು, ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ 
ಸಮಿತಿ, ರಾಯಚೂರು ರವರಿಗೆ ಬಿಡುಗಡೆ 
ಮಾಡಲಾಗಿದೆ. 


ಲೋಕೋಪಯೋಗಿ ಇಲಾಖೆ ಅಂದಾಜು 
ಪಟ್ಟಿಯನ್ನು ತಯಾರಿಸಿ, ಟೆಂಡರ್‌ ಕರೆದು 
ಕಾಮಗಾರಿಯನ್ನು ಗುತ್ತಿಗೆದಾರರಿಗೆ ವಹಿಸಿರುತ್ತಾರೆ. ಈ 
ಸಂದರ್ಭದಲ್ಲಿ ಪುರಾತತ್ವ  ಸಂರಕ್ಕಣಾ 
ವತಿಯಿಂದ ಕಾಮಗಾರಿಯನ್ನು ತಪಾಪಣೆ ವಪಡೆಸಿ 
ಅಂದಾಜುಪಟ್ಟಿಯಲ್ಲಿ. ಕಾಮಗಾರಿಗಳನ್ನು ನಿರ್ವಹಿಸಲು 
ಅಳವಡಿಸಿಕೊಂಡಿರುವ ಬಾಬತ್ತುಗಳನ್ನು ಪರಿಶೀಲಿಸಿ 
ಮೇಲ್ಕಂಡ ಉಲ್ಲೇಖದ ತಪಾಸಣಾ ವರದಿಯನ್ನು 
ನೀಡಿರುತ್ತಾರೆ. ಅವರ ವರದಿಯಲ್ಲಿ ಕೋಟೆಯ 
ಸಂರಕ್ಷಣೆಯ ಬಗ್ಗೆ ಒತ್ತು ನೀಡಿದ್ದು ಕೆಳಗಿನ 
ನ್ಯೂನ್ಯತೆಗಳನ್ನು ಗಮನಿಸಿ ಪುರಾತತ್ವ ಇಲಾಖೆ ರವರು 
ಸೂಚನೆ ನೀಡಿರುತ್ತಾರೆ. 


]. ಸಿಮೆಂಟ್‌ಗಾರೆ ಬಳಸಿ ಕಟ್ಟಿಡ ನಿಮಿಸಿರುವುದು. 

2. ಕೋಟೆ ನಿರ್ಮಿಸಲು ಬಫಸ ಲಾಗುತ್ತಿರುವ 
ಕಲ್ಲುಗಳು 

3. ನಾವು ನಿರ್ಮಾಣ ಮಾಡುತ್ತಿರುವ ಕಟ್ಟಡವು 


ಆತ್ಟೇಪಣಾ ಮಾಡಿರುತ್ತಾರೆ: 


ಇಲಾಖೆ . 


" ಮೂಲ ವಿನ್ಯಾಸಕ್ಕೆ  ಹೊಂದಾಣಿಕೆಯಾದಣಗೆ 
.ಹೋಟೆಯ -.........-......ಮೂಲಸ್ಯರೂಪದಲ್ಲಿ 
ವ್ಯತ್ಯಾಸವಾಗಿರುವುದು. 


4. ವಿದ್ಯುತ್‌ ದೀಪಗಳನ್ನು ಅಳವಡಿಸಿರುವ ಬಗ್ಗೆ 


ಅವರ ಸಾಪ ನಷ ನಾ 


2 


ಉತ್ತ. ರ 
ಳಂತೆ ಸಾಮಗಾರಿ 
. ಇಲಾಖೆಯು 


ನಿರ್ವಹಿಸಲು . " ಲೊಕೋಪಯೋಗಿ 


ತಯಾರಿಸಿರುವ". ಅಂದಾಜು ಪಟ್ಟಿಯಲ್ಲಿ 


ಅವಕಾಶವಿರುವುದಿಲ್ಲ ಮತ್ತು ಆ ರೀತಿಯಾಗಿ. ಕೆಲಸ 
ನಿರ್ವಹಿಸಲು ನುರಿತ ಕೆಲಸಗಾರರು ಲಭ್ಯವಿರುವುದಿಲ್ಲ. 
ಪುರಾತತ್ವ , ಇಲಾಖೆ ಸೂಚಿಸಿರುವಂತೆ: - ಕೋಟಿಯ: 


ಹ 'ಸಂರಿಕ್ಷಣಯ 2 ಮೂರಿವನ್ಯಾಸಳ್ಸಿ” \ ಧಿಳ್ಳಿಯಾಗಿದಂಿತ 


ಕೋಟೆಯನ್ನು  ನಿರ್ಮಿಸಿದ್ದಲ್ಲಿ ' 'ಅದರ ಅಂದವು 
ಹೆಚ್ಚಾಗುವುದಲ್ಲದೆ ಅದರ ಮಹತ್ವ ಹೆಚ್ಚಾಗುತ್ತದೆ. ಈ 
ಕಾರಣಗಳಿಂದ ಕಾಮಗಾರಿಯನ್ನು ಪುರಾತತ್ವ ಇಲಾಖೆಯ 
ಸಲಹೆ ಹಾಗೂ ಮಾರ್ಗದರ್ಶನದಲ್ಲಿ ನಿರ್ಮಿಸುವುದು 
ಅತ್ಯವಶ್ಯಕ. ಆದುದರಿಂದ `ಈ ಕಾಮಗಾರಿಯನ್ನು 
ಮರಾತತ್ವ ಹಾಗೂ ವಸ್ತುಸಂಗ್ರಹಾಲಯ' ಇಲಾಖೆಯ 
ವತಿಯಿಂದ ನಿರ್ಮಿಸುವುದು ಸೂಕ್‌ವೆಂದು 
ಅಭಿಪ್ರಾಯಿಸಿದೆ, ಈ ಕಾಮಗಾರಿಯನ್ನು ಪುರಾತತ್ವ 
ಇಲಾಖೌಯ ವತಿಯಿಂದ ನಿರ್ಮಿಸಲು ಒಪ್ಪಿಗೆ ನೀಡಿದಲ್ಲಿ 
ಕಾಮಗಾರಿಯನ್ನು ಅವರಿಗೆ: ವಹಿಸುವುದು 
ಸೂಕ್ತವಾಗಿರುತ್ತದೆ ಎಂದು ದಿನಾಂಕ: 14/06/201705 
ಪತ್ರದಲ್ಲಿ ಸಹಾಯಕ ಕಾರ್ಯಪಾಲಕ " ಅಭಿಯಂತರರು, 
ರಾಯಚೂರು ಧವರು ಪತ್ರದಲ್ಲಿ ತಿಳಿಸಿರುತ್ತಾರೆ. 


ಅದರಂತೆ. ಮೇಲ್ಕಂಡ" ಕಾಮಗಾರಿಯನ್ನು 


1 ಲೋಕೋಪಯೋಗಿ ಇಲಾಖೆ, . ರಾಯಚೂರು ರವರ 


ಬದಲಾನಿ ಆಯುಕ್ತರು, ಪುರಾತತ್ವ ಸಂಗ್ರಹಾಲಯಗಳು 
ಮತ್ತು . ಪರಂಪರಾ ಇಲಾಖೌ ರವರ ಮೂಲಕ 
ಕೈಗೊಳ್ಳಲು ದಿನಾಂಕ:05-03-2019ರಂದು ಸರ್ಕಾರದ 


ಆದೇಶ ಹೊರಡಿಸಲಾಗಿದೆ. 


ಅದರನ್ವಯ ರೂ.450.00 ಲಕ್ಟಗಳ 
ಅಂದಾಜುಪಟ್ಟಿಯನ್ನು ಸಲ್ಲಿಸುವಂತೆ ಮುರಾತತ್ವ ಇಲಾಖೆ, 
ಮೈಸೂರು ರವರಿಗೆ ದಿನಾಂಕ: "23/03/2019 ರಂದು 
ಪತ್ರ ಬರೆಯಲಾಗಿದೆ. ಅಂದಾಜು ಪಟ್ಟಿಯನ್ನು 
ಪ್ರವಾಸೋದ್ಯಮ ಇಲಾಖೆಗೆ "ಸಲ್ಲಿಸಿದ ಕೂಡಲೇ ಅಗತ್ಯ 
ಕ್ರಮ ವಹಿಸಲಾಗುವುದು. 


ಜಿಲ್ಲೆಗೆ ) ಪ್ರವಾಸೋದ್ಯಮ 
ಇಲಾಖೆಯಿಂದ ಮಂಜೂರಾಗಿರುವ 
/. ಅನುದಾನ ಎಷ್ಟು? KN 


ಆ) 


- J 
2019-20ನೇ ಸಾಲಿನಲ್ಲಿ ರಾಯಚೂರು 


ರಾಯಚೊರು ಇಪ್ಪ ಪೆವಾಸೋಡ್ಯವಾ 
ಇಲಾಖೆಯಿಂದ 2019-20ನೇ ಸಾಲಿನಲ್ಲಿ ಮುಂದುವರಿದ 


ಕಾಮಗಾರಿಗಳಿಗೆ ರೂ.375.00. ಲಕ್ಸಗಳನ್ನು 


ಕಾಯ್ದಿರಿಸಲಾಗಿದೆ. ಕಾಮಗಾರಿಗಳ ಪ್ರಗತಿಗನುಗುಣವಾಗಿ 


Ke 


ಪ್ರಇ 06 ಪವಾವಿ 2019 
EE US 


ಅನುದಾನ" ಬಿಡುಗಡ್‌ ಮಾಡಲು ಕ್ರಮವಹಿಸಲಾಗುವುದು. 3 


CN 
(ಹರಾಮಹೇಕ್‌) 


ಪ್ರವಾಸೋದ್ಯಮ ಮತ್ತು ರೇಷ್ಮೆ" ಸಚಿವರು 


